CPMG /KA/BG-GPO/13/2003-2005 ನ ARES EL 22006 





| ಘಾ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 





ಸಂಪುಟ ೧೪೦ ಬೆಂಗಳೂರು, ಗುರುವಾರ, ಆಗಸ್ಟ್‌ ೨೫, ೨೦೦೫ (ಭಾದ್ರಪದ ೩, ಶಕ ವರ್ಷ ೧೯೨೦೭) ಸಂಚಿಕೆ ೩೪ 





ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 110 ಐಎಂಎಂ 2005, ಬೆಂಗಳೂರು, ದಿನಾಂಕ: 20ನೇ ಜುಲೈ 2005 
ಔಷಧ ನಿಯಂತ್ರಣ ಇಲಾಖೆಯ ಈ ಕೆಳಕಂಡ ಅಧಿಕಾರಿಗಳು : ನೌಕರರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 











ಕ್ರ.ಸಂ. ಅಧಿಕಾರಿ : ನೌಕರರ ಹೆಸರು ಹಾಗೂ ಹಾಲಿ ಕಾರ್ಯ ವರ್ಗಾಯಿಸಿ ನೇಮಿಸಲಾದ ಸ್ಥಳ 
ನಿರ್ವಹಿಸುತ್ತಿರುವ ಸ್ಥಳ 
1 ಶ್ರೀ ಕೆ. ನಾಗರಾಜ್‌ ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಮಂಗಳೂರು ವೃತ್ತ, 
ಔಷಧ ಪರಿವೀಕ್ಷಕರು, ಕೇಂದ್ರ ಕಛೇರಿ, ಬೆಂಗಳೂರು ಮಂಗಳೂರು ಇಲ್ಲಿ ಶ್ರೀ ಬಿ. ಸುರೇಶ್‌ ಇವರ ವರ್ಗಾವಣೆಯಿಂದ 
ತೆರವಾದ ಜಾಗಕ್ಕೆ 
2 ಶ್ರೀ ಬಿ. ಸುರೇಶ್‌ ಕೇಂದ್ರ ಕಛೇರಿ, ಬೆಂಗಳೂರು ಇಲ್ಲಿ ಶ್ರೀ ಕೆ.ವಿ. ನಾಗರಾಜ್‌ 


ಔಷಧ ಪರಿವೀಕ್ಷಕರು, ಸಹಾಯಕ ಔಷಧ ನಿಯಂತ್ರಕರ ಕಛೇರಿ | ಇವರ ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ 
ಮಂಗಳೂರು ವೃತ್ತ, ಮಂಗಳೂರು 


ರುಪಿ? 








3 ಶ್ರೀ ಬಿ.ಆರ್‌. ವೆಂಕಟೇಶ್‌ ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಬೆಂಗಳೂರು ವೃತ್ತ-3, 
ಔಷಧ ಪರಿವೀಕ್ಷಕರು, ರಕ್ತನಿಧಿ ಮತ್ತು ಗುಪ್ತವಾರ್ತೆ ವಿಭಾಗ, | ಇಲ್ಲಿ ಖಾಲಿ ಇರುವ ಔಷಧ ಪರಿವೀಕ್ಷಕರ ಜಾಗಕ್ಕೆ 
ಬೆಂಗಳೂರು 

4 ಶ್ರೀ ಕೆ.ಆರ್‌. ಲಕ್ಷ್ಮೀನರಸಿಂಹಮೂರ್ತಿ, ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಬೆಂಗಳೂರು ವೃತ್ತ-3 


ದ್ವಿತೀಯ ದರ್ಜೆ ಸಹಾಯಕ, ಸರ್ಕಾರಿ ಔಷಧ ವಿಜ್ಞಾನ ಇಲ್ಲಿ ಖಾಲಿ ಇರುವ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗೆ 
ಮಹಾವಿದ್ಯಾಲಯ, ಬೆಂಗಳೂರು 

















ಜಿ. ಚೋಮಾನಾಯಕ್‌ 
ಪಿ.ಆರ್‌. 950 ಸರ್ಕಾರದ ಉಪ ಕಾರ್ಯದರ್ಶಿ-2, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಆಕುಕ 294 ಪಿಟಿಡಿ 2005, ಬೆಂಗಳೊರು, ದಿನಾಂಕ: 16ನೇ ಜುಲೈ 2005 

ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಸೂಚನೆ ಸಂಖ್ಯೆ: ಪಿಎಸ್‌ಸಿ 12 ಆರ್‌ಟಿಬಿ 2002, ದಿನಾಂಕ: 12.5.2005 ರನ್ವಯ 
ಆಯ್ಕೆಗೊಂಡಿರುವ ಈ ಕೆಳಕಂಡ ಅಭ್ಯರ್ಥಿಯನ್ನು ಔಷಧ ನಿಯಂತ್ರಣ ಇಲಾಖೆಯ ಸರ್ಕಾರಿ ಔಷಧ ವಿಜ್ಞಾನ ಮಹಾವಿದ್ಯಾಲಯದಲ್ಲಿನ 
ಫಾರ್ಮಸ್ಕೂಟಿಕ್ಸ್‌ ಉಪನ್ಯಾಸಕರ (ಗ್ರೂಪ್‌-ಬಿ) ಬ್ಯಾಕ್‌ಲಾಗ್‌ ಹುದ್ದೆಗೆ ರೂ. 8000-275-13500 ರ ಎ.ಐ.ಸಿ.ಟಿ.ಇ ವೇತನ ಶ್ರೇಣಿಯಲ್ಲಿ ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ, ಸರ್ಕಾರಿ ಔಷಧ ವಿಜ್ಞಾನ ಮಹಾವಿದ್ಯಾಲಯ, ಬೆಂಗಳೂರು ಇಲ್ಲಿ 
ಖಾಲಿ ಇರುವ ಉಪನ್ಯಾಸಕರು (ಫಾರ್ಮಸ್ಯೂಟಿಕ್ಸ್‌) ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 


(೩೨೯) 


೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೦೫ ಭಾಗ - ೨ 








ಕ್ರಮ ಸಂಖ್ಯೆ ಹೆಸರು ಮತ್ತು ವಿಳಾಸ ಹುಟ್ಟಿದ ದಿನಾಂಕ ಮೀಸಲಾತಿ ವಿದ್ಯಾರ್ಹತೆ 

ನೀಲಕಂಠ ತಾರು ರಾಠೋಡ್‌, 3-ಸಿ, 602, 1.6.1974 ಪರಿಶಿಷ್ಟ ಜಾತಿ ಎಂ-ಫಾರ್ಮ 

ಡಿಓಎಸ್‌, ಹೌಸಿಂಗ್‌ ಕಾಲೋನಿ, ಆರ್‌.ಪಿ.ಸಿ. 
ಲೇಔಟ್‌, ವಿಜಯನಗರ, ಬೆಂಗಳೂರು-560040 
ಈ ನೇಮಕಾತಿಯು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿದೆ:- 

1. ಸದರಿ ನೇಮಕಾತಿಯು ಕರ್ನಾಟಕ ನಾಗರೀಕ ಸೇವಾ (ಪರಿವೀಕ್ಷಣಾ) ನಿಯಮಾವಳಿ 1977ರ ನಿಯಮ 5 ಮತ್ತು 6 ರನ್ವಯ 2 ವರ್ಷಗಳ 
ಖಾಯಂ ಪೂರ್ವ ಪರಿವೀಕ್ಷಣಾ ಸೇವಾ ಅವಧಿಗೆ ಒಳಪಟ್ಟಿರುತ್ತದೆ. 

2. ಸದರಿ ಅಭ್ಯರ್ಥಿಯ ನೇಮಕಾತಿಯು ಮತ್ತು ಸೇವಾ ಸೌಲಭ್ಯಗಳು ಆಗಿಂದಾಗ್ಗೆ ಜಾರಿಯಲ್ಲಿರುವ ನಿಯಮಗಳು : ಆದೇಶಗಳ 
ಅಧೀನಕ್ಕೊಳಪಟ್ಟಿರುತ್ತದೆ. 

3. ಸದರಿ ನೇಮಕಾತಿಯು ತಾತ್ಕಾಲಿಕವಾಗಿದ್ದು, ತಕ್ಷಣದಿಂದ ಜಾರಿಗೆ ಬರುತ್ತದೆ. 

ಈ ನೇಮಕಾತಿಯು ಆದೇಶ ಹೊರಡಿಸಿದ ದಿನಾಂಕದಿಂದ 15 ದಿನಗಳೊಳಗಾಗಿ ಅಭ್ಯರ್ಥಿಯು ಸರ್ಕಾರಿ ಔಷಧ ವಿಜ್ಞಾನ 
ಮಹಾವಿದ್ಯಾಲಯ, ಬೆಂಗಳೂರು, ಇಲ್ಲಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು, ನಿಗದಿತ ದಿನಾಂಕದೊಳಗಾಗಿ ಕರ್ತವ್ಯಕ್ಕೆ ಹಾಜರಾಗದಿದ್ದಲ್ಲಿ 
ನೇಮಕಾತಿಯ ಆದೇಶವನ್ನು ಯಾವುದೇ ಮುನ್ಸೂಚನೆ ಇಲ್ಲದೆ ರದ್ದುಗೊಳಿಸಲಾಗುವುದು. 

5. ಸದರಿ ಅಭ್ಯರ್ಥಿಯು ನೇಮಕ ಮಾಡಲ್ಪಟ್ಟ ಕೇಂದ್ರ ಸ್ಥಳದಲ್ಲಿಯೇ ವಾಸಿಸತಕ್ಕದ್ದು, ಸದರಿ ಅಭ್ಯರ್ಥಿಗೆ ನೇಮಕಾತಿ ಮಾಡಿದ ಸ್ಥಳಕ್ಕೆ ಸೇರಲು 
ಯಾವುದೇ ಪ್ರಯಾಣ ಭತ್ಯೆ ಮತ್ತು ದಿನಭತ್ಯೆ ನೀಡಲಾಗುವುದಿಲ್ಲ. 

6. ಸದರಿ ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವ ಮೊದಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೂಲ ದಾಖಲಾತಿಗಳನ್ನು ಅಂದರೆ ಉಪನ್ಯಾಸಕರ 
ಹುದ್ದೆಗೆ ಗೊತ್ತುಪಡಿಸಿರುವ ವಿದ್ಯಾರ್ಹತೆ, ಅಂಕಪಟ್ಟಿ, ಜನ್ಮ ದಿನಾಂಕದ ದಾಖಲೆ, ಜಾತಿ ಪ್ರಮಾಣ ಪತ್ರ ಇತ್ಯಾದಿಗಳನ್ನು ಸಲ್ಲಿಸತಕ್ಕದ್ದು. 

7. ಅಭ್ಯರ್ಥಿಯು ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ನಡವಳಿಕೆ ಪ್ರಮಾಣ ಪತ್ರವನ್ನು ಪಡೆದು ಕೆಲಸಕ್ಕೆ ಹಾಜರಾಗುವ ಸಮಯದಲ್ಲಿ 
ಹಾಜರುಪಡಿಸತಕ್ಕದ್ದು. 

8. ಸದರಿ ಅಭ್ಯಥಿಯು ವಿದ್ಯಾರ್ಹತೆ, ಜನ್ಮ ದಿನಾಂಕ ಇತ್ಯಾದಿ ಪ್ರಮಾಣ ಪತ್ರಗಳಲ್ಲಿ ತಪ್ಪು ಮಾಹಿತಿ ಒದಗಿಸಿರುವುದು ಕಂಡು ಬಂದಲ್ಲಿ ಅವರ 
ನೇಮಕಾತಿ ಆದೇಶವನ್ನು ಯಾವುದೇ ಮುನ್ಸೂಚನೆ ಇಲ್ಲದೆ ರದ್ದುಗೊಳಿಸಲಾಗುವುದು ಮತ್ತು ಅಭ್ಯರ್ಥಿಗಳ ವಿರುದ್ಧ ನಿಯಮಾನುಸಾರ ಕ್ರಮ 
ಕೈಗೊಳ್ಳಲಾಗುವುದು. 

9. ಸದರಿ ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾದ ಬಗ್ಗೆ ಸರ್ಕಾರವನ್ನೊಳಗೊಂಡಂತೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೆ ಸಿಟಿಸಿಯನ್ನು 
ಕಳುಹಿಸತಕ್ಕದ್ದು. 

10. ಈ ಆದೇಶದನ್ವಯ ಅಭ್ಯರ್ಥಿಯು 15 ದಿನಗಳೊಳಗಾಗಿ ಕರ್ತವ್ಯಕ್ಕೆ ಹಾಜರಾಗದಿದ್ದಲ್ಲಿ ಅಂತಹ ಪ್ರಕರಣವನ್ನು ಕೂಡಲೇ ಔಷಧ 
ನಿಯಂತ್ರಕರು/ ಪ್ರಾಂಶುಪಾಲರು ಸರ್ಕಾರದ ಗಮನಕ್ಕೆ ತರತಕ್ಕದ್ದು. 


























ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 951 ಪ್ರಭಾಕರ ಎಂ. ಶೇಟ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


HIGH COURT OF KARNATAKA, BANGALORE 
NOTIFICATION 
No: LCA-11.281/2002, Bangalore, dated 1st August 2005 

In exercise of the powers conferred by Article 235 of the Constituion of India read with Rule 2 of 
the Karmataka Sub-ordinate Courts (Ministerial and Other Posts) (Recruitment) Rules, 1982, the High 
Court of Karnataka is pleased to promote Sri K. Erappa, Sheristedar, Court of Civil Judge (Jr.Dn) and 
JMFC, Malur, as Chief Administrative Officer purely on temporary basis on officiation for a period of one 
year in the Scale of Pay of Rs. 6000-11200 in the existing vacancy subject to the result of the Writ 
Petitions filed by the aggrieved Sheristedars and posted him to City Civil Court, Bangalore, as Assistant 
Registrar vice Sri S.G. Inamdar, Assistant Registrar transferred. The transfer of the said Officer is in the 
interest of public service. 

By Order of the High Court, 
PR-952 Veeranna G. Tigadi 
Registrar (Vigilance). 
HIGH COURT OF KARNATAKA, BANGALORE 
NOTIFICATION 
No: GOB(I) 15(5)/2005, dated 30th July 2005 

Sri Bheemanagoud K. Naik, Prl. Civil Judge (Sr.Dn.) and CJM, Bellary is permitted to surrender 
30 days of Earned leave from 13.5.2005 to 11.6.2005 for the block period of 2005-06. 

The officer shall be paid pay and allowance admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR-953 R. Rangaswamy 
Assistant Registrar. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೦೫ ೩೩೧ 





HIGH COURT OF KARNATAKA, BANGALORE 
NOTIFICATION 
No: GOB(I) 14(34)/2005, dated 30th July 2005 

Smt. K. Sukanya, Presiding Officer, Fast Track Court-VIl, Bangalore City is permitted to surrender 
30 days of Earned leave from 24.5.2005 to 22.6.2005 for the block period of 2005-06. 

The officer shall be paid pay and allowance admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR-954 R. Rangaswamy 
Assistant Registrar. 
HIGH COURT OF KARNATAKA, BANGALORE 
NOTIFICATION 
No: HCE.649/2005, dated 3rd August 2005 

Sri Shivamurthy, Section Officer of this office is permitted to retire from service on the afternoon 
of 31.8.2005 on attaining the age of superannuation and he will be relived of his duties in this office on the 
afternoon of 31.8.2005. 

By Order of Hon'ble the Chief Justice, 
PR-955 A.P. Murari 
Registrar (Judicial). 
HIGH COURT OF KARNATAKA, BANGALORE 
NOTIFICATION 
No: GOB(I) 15(22)/2005, dated 2nd August 2005 

Sri Basavaraj B. Belavigi, Civil Judge (Sr.Dn.), Challakere is permitted to surrender 30 days of 
Earned leave from 1.5.2005 to 30.5.2005 (bdi) for the block period of 2005-06. 

The officer shall be paid pay and allowance admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR-956 R. Rangaswamy 
Assistant Registrar. 
ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 32 ಎಟಿಎಸ್‌ 2005, ಬೆಂಗಳೂರು, ದಿನಾಂಕ: 27ನೇ ಜುಲೈ 2005 
ಶ್ರೀ ಎ.ಎಸ್‌. ಗುಂಡಕಲ್‌, ಚುನಾವಣಾ ತಹಸೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಬೀದರ್‌ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬೀದರ್‌ ಜಿಲ್ಲೆಯ ಭಾಲ್ಕಿ ತಾಲ್ಲೂಕು ತಹಸೀಲ್ದಾರರಾಗಿ ಶ್ರೀ ಜಗನ್ನಾಥ್‌ ಸಿರ್ಸಿ ಇವರ 
ಜಾಗದಲ್ಲಿ ವರ್ಗಾಯಿಸಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 957 ಡಿ.ಬಿ. ಗಣಾಚಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು). 
ಅಧಿಸೂಚನೆ 
ಸಂಖ್ಯೆ: ಕಂಇ 27 ಎಟಿಎಸ್‌ 2005, ಬೆಂಗಳೂರು, ದಿನಾಂಕ: 20ನೇ ಜುಲೈ 2005 
ಕಂದಾಯ ಇಲಾಖೆಯ ತಹಸೀಲ್ದಾರ್‌ ವೃಂದದ ಈ ಕೆಳಕಂಡ ಅಧಿಕಾರಿಗಳಿಗೆ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ 
ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 


























ಕ್ರಮ ತಹಸೀಲ್ದಾರರ ಹೆಸರು ಹಾಗೂ ಹಾಲಿ ಕರ್ತವ್ಯ ವರ್ಗಾವಣೆ ಮಾಡಲಾದ ಸ್ಥಳ 
ಸಂಖ್ಯೆ ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ ಎಂ.ಹೆಚ್‌. ಕೊಪ್ಪದ್‌, ತಹಸೀಲ್ದಾರ್‌, ಸೊರಬ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ 
ನೇಮಕಾತಿ ನಿರೀಕ್ಷಣೆಯಲ್ಲಿ (ಖಾಲಿ ಹುದ್ದೆ 
2 ಶ್ರೀ ಕೆ.ಎನ್‌. ರಾಮಾಂಜನಪ್ಪ, ತಹಸೀಲ್ದಾರ್‌, ಮಂಗಳೂರು ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ 
ನೇಮಕಾತಿ ನಿರೀಕ್ಷಣೆಯಲ್ಲಿ (ಖಾಲಿ ಹುದ್ದೆ 
3 ಶ್ರೀ ಆರ್‌.ಜಿ. ನಾಡಿಗೇರ್‌, ತಹಸೀಲ್ದಾರ್‌ 
ನೇಮಕಾತಿ ನಿರೀಕ್ಷಣೆಯಲ್ಲಿ ಶಿಗ್ಗಾಂವ ತಾಲ್ಲೂಕು, ಹಾವೇರಿ ಜಿಲ್ಲೆ (ಖಾಲಿ ಹುದ್ದೆ) 
4 ಶ್ರೀ ಜಿ.ಕೆ. ನಾಗೇಂದ್ರಪ್ಪ ಪತ್ರಾಂಕಿತ ವ್ಯವಸ್ಥಾಪಕರು, ಆಡಳಿತ ತರಬೇತಿ ಸಂಸ್ಥೆ, ಮೈಸೂರು 
ನೇಮಕಾತಿ ನಿರೀಕ್ಷಣೆಯಲ್ಲಿ ಎಂದು ನೇಮಿಸಲು ಅವರ ಸೇವೆಯನ್ನು ಸಿಆಸುಇ (ತರಬೇತಿ) 
ಇವರ ವಶಕ್ಕೆ ನೀಡಲಾಗಿದೆ. (ಖಾಲಿ ಹುದ್ದೆ 








೩೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೦೫ ಭಾಗ - ೨ 


ಇ 



































ಕ್ರಮ ತಹಸೀಲ್ದಾರರ ಹೆಸರು ಹಾಗೂ ಹಾಲಿ ಕರ್ತವ್ಯ ವರ್ಗಾವಣೆ ಮಾಡಲಾದ ಸ್ಥಳ 
ಸಂಖ್ಯೆ ನಿರ್ವಹಿಸುತ್ತಿರುವ ಸ್ಥಳ 
5 ಶ್ರೀ ಎಸ್‌.ಬಿ. ಚನ್ನೇಗೌಡ ಪುರಸಭಾ ತಹಸೀಲ್ದಾರ್‌ 
ನೇಮಕಾತಿ ನಿರೀಕ್ಷಣೆಯಲ್ಲಿ ಜಿಲ್ಲಾಧಿಕಾರಿಗಳ ಕಛೇರಿ, ಮಂಡ್ಯ ಜಿಲ್ಲೆ (ಖಾಲಿ ಹುದ್ದೆ) 
6 ಶ್ರೀ ಕಿಶನ್‌ ರಾಥೋಡ್‌ ಕಛೇರಿ ಸಹಾಯಕರು, 
ನೇಮಕಾತಿ ನಿರೀಕ್ಷಣೆಯಲ್ಲಿ ಜಿಲ್ಲಾಧಿಕಾರಿಗಳ ಕಛೇರಿ, ಚಿತ್ರದುರ್ಗ ಜಿಲ್ಲೆ (ಖಾಲಿ ಹುದ್ದೆ) 
7 ಶ್ರೀ ಜಯಣ್ಣ ಉಪ ಪ್ರಾಚಾರ್ಯರು, ಜಿಲ್ಲಾ ತರಬೇತಿ ಸಂಸ್ಥೆ, ತುಮಕೂರು 
ನೇಮಕಾತಿ ನಿರೀಕ್ಷಣೆಯಲ್ಲಿ ಎಂದು ನೇಮಿಸಲು ಇವರ ಸೇವೆಯನ್ನು ಸಿಆಸುಇ (ತರಬೇತಿ) 
ಇವರ ವಶಕ್ಕೆ ನೀಡಲಾಗಿದೆ. (ಖಾಲಿ ಹುದ್ದೆ 
8 ಶ್ರೀ ಮಹಮದ್‌ ಸೈಪುಲ್ಲಾ ಸಹಾಯಕ ನಿಬಂಧಕರು, ಜಿಲ್ಲಾ | ತಹಸೀಲ್ದಾರ್‌ 
ಗ್ರಾಹಕರ ವೇದಿಕೆ, ದಾವಣಗೆರೆ ಮೊಳಕಾಲೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ (ಖಾಲಿ ಹುದ್ದೆ) 
9 ಶ್ರೀ ಮಹಮದ್‌ ಜಾವೇದ್‌, ಸಹಾಯಕ ತಹಸೀಲ್ದಾರ್‌ 
ನೋಂದಣಾಧಿಕಾರಿಗಳು, ಜಿಲ್ಲಾ ಗ್ರಾಹಕರ ವೇದಿಕೆ, ಬಳ್ಳಾರಿ ಹೊಳಲ್ಕೆರೆ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ (ಖಾಲಿ ಹುದ್ದೆ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 958 ಎಂ.ಎಸ್‌. ಮಹಂತೇಶಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3). 
ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 205 ತೋಸೇಪ 2005, ಬೆಂಗಳೂರು, ದಿನಾಂಕ: 19ನೇ ಜುಲೈ 2005 
2006ನೇ ಸಾಲಿನಲ್ಲಿ 58 ವರ್ಷಗಳ ವಯೋಮಿತಿಯನ್ನು ಪೂರ್ಣಗೊಳಿಸಲಿರುವ ತೋಟಗಾರಿಕೆಯ ಇಲಾಖೆಯ ಈ ಕೆಳಕಂಡ ಅಧಿಕಾರಿಗಳು 
ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕಗಳ ಅಪರಾಹ್ನದಿಂದ ಸರ್ಕಾರಿ ಸೇವೆಯಿಂದ ವಯೋನಿವೃತ್ತರಾಗಲು ಈ ಕೆಳಕಂಡ 
ನಿಬಂಧನೆಗಳೊಳಪಟ್ಟು ಅನುಮತಿ ನೀಡಿದೆ. 





















































ಕ್ರ.ಸಂ. ಅಧಿಕಾರಿಯ ಹೆಸರು: ಪದನಾಮ ಮತ್ತು ಕಾರ್ಯ ಜನ್ಮದಿನಾಂಕ ನಿವೃತ್ತಿ ಹೊಂದುವ ಷರಾ 
ನಿರ್ವಹಿಸುತ್ತಿರುವ ಸ್ಥಳ ದಿನಾಂಕ 
1 ಶ್ರೀ ಸಿದ್ಧಪ್ಪ, ಸ್ವತಂತ್ರ ಪ್ರಭಾರ, ಸತೋನಿ, ಜಲಾನಯನ 12.1.1948 31.1.2006 ಶಿಸ್ತು ಕ್ರಮ ಇದೆ 
ಅಭಿವುದ್ದಿ ಇಲಾಖೆ, ಬಿಜಾಪುರ 
2 | ಶ್ರೀ ಜವರಾಯಿಗೌಡ, ಸ್ವತಂತ್ರ ಪ್ರಭಾರ, ಸತೋನಿ, 20.1.1948 31.1.2006 
ಯಲಚನಹಳ್ಳಿ, ಮೈಸೂರು 
3 ಶ್ರೀ ಕೆ.ಜಿ. ಶವನಾಗೇಂದ್ರ, ಸತೋನಿ, ಜಿ.ಪ., ಶಿರಹಟ್ಟಿ 30.1.1948 31.1.2006 ಶಿಸ್ತುಕ್ರಮ ಇದೆ 
4 ಶ್ರೀ ಆರ್‌.ಕೆ. ನಾಯ್ಕ, ತೋಯಉನಿ, ಜಿ.ಪ. ಹಾವೇರಿ 1.3.1948 28.2.2006 ಶಿಸ್ತುಕ್ರಮ ಇದೆ 
5 ಶ್ರೀ ಈಶ್ವರಯ್ಯ, ಹಿಸತೋನಿ, ರಾವ, ಹಾಸನ 15.3.1948 31.3.2006 
6 ಶ್ರೀ ಆರ್‌.ಎಸ್‌. ಚೌಕಿಮಠ, ತೋಉನಿ, ಜಿ.ಪ. 5.4.1948 30.4.2006 
ಧಾರವಾಡ 
7 ಶ್ರೀ ಕೆ. ಮುರುಗಪ್ಪ, ಹಿಸತೋನಿ, (ಆಲೂಗಡ್ಬೆ 24.4.1948 30.4.2006 
ಲಾಲ್‌ಬಾಗ್‌, ಬೆಂಗಳೂರು 
8 ಶ್ರೀ ಹೆಚ್‌.ಸಿ. ಲಿಂಗೇಗೌಡ, ಸ್ವಪ್ರ, ಸತೋನಿ, 8.5.1948 31.5.2006 
(ಕೆಆರ್‌ಎಸ್‌) ತರಬೇತಿ, ನುಗುವನ, ಮಂಡ 
9 ಶ್ರೀ ಎಂ. ರಾಮಚಂದ್ರ, ತೋಉನಿ, ಜಿ.ಪ., ಬೆಂಗಳೂರು 15.5.1948 31.5.2006 
ಗ್ರಾಮಾಂತರ, ಕಬ್ಬನ್‌ ಉದ್ಯಾನವನ 
10 | ಶ್ರೀ ಎಸ್‌. ಜವರಯ್ಯ, ಹಿಸತೋನಿ, ಹಾಲಿ 29.5.1948 31.5.2006 
ಕಾರ್ಯನಿರ್ವಹಣಾಧಿಕಾರಿ (ತಾಪಂ) ಅಫಜಲ್‌ಪುರ, 
ಗುಲ್ಬರ್ಗಾ ನಿಯೋಜನೆ ಮೇಲೆ 
11 ಶ್ರೀ ಕೆ. ಮೆಹಬೂಬ್‌ ದೌಲ; ಸ್ವಪ್ರ, ಸತೋನಿ, 1.7.1948 30.6.2006 
ರಾಘವಪುರ ತೋಟಗಾರಿಕೆ ಕ್ಷೇತ್ರ 
12 ಶ್ರೀ ವೆಂಕಟರಮಣಯ್ಯ, ಹಿಸತೋನಿ, ಜಿ.ಪಂ. ಆನೇಕಲ್‌ 25.7.1948 31.7.2006 ಶಿಸ್ತುಕ್ರಮ ಇದೆ 
13 | ಕೆ. ಪರಮೇಶ್ವರನ್‌, ಹಿಸತೋನಿ, (ನಿಲಂಬನೆ) (ದಿನಾಂಕ: 19.9.1948 30.9.2006 ಶಿಸ್ವಿಕ್ರಮ ಇದೆ 
23.7.2004 ರಿಂದ) 
14 ಶ್ರೀ ಕೆ. ಸುರೇಶ್‌, ಸ್ವಪ್ರ, ತೋಉನಿ, ಜಿ.ಪ. ಕೊಡಗು 3.9.1948 30.9.2006 
15 ಶ್ರೀ ಎಂ.ಜಿ. ರಾಮಯ್ಯ, ಸ್ವಪ್ರ, ಸತೋನಿ, 9.9.1948 30.9.2006 
ರಂಗಸ್ತಾಮಿಗುಡ್ಡ, ತೋಟಗಾರಿಕೆ ಕ್ಷೇತ್ರ, ಕುಣಿಗಲ್‌ 




















ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೦೫ ೩೩೩ 




















ಕ್ರ.ಸಂ ಅಧಿಕಾರಿಯ ಹೆಸರು: ಪದನಾಮ ಮತ್ತು ಕಾರ್ಯ ಜನ್ಮ ದಿನಾಂಕ ನಿವೃತ್ತಿ ಹೊಂದುವ ಷರಾ 
ನಿರ್ವಹಿಸುತ್ತಿರುವ ಸ್ಥಳ ದಿನಾಂಕ 

16 ಶ್ರೀ ಎಸ್‌.ಎಸ್‌. ಬ್ಯಾಕೋಡ್‌, ತೋಜಂನಿ, ಹನಿ 5.10.1948 31.10.2006 
ನೀರಾವರಿ, ಲಾಲ್‌ಬಾಗ್‌, ಬೆಂಗಳೂರು 

17 | ಶ್ರೀ ವಿ. ರಮಾನಂದರಾವ್‌, ತೋಉನಿ (ಯೋಜನೆ) 14.11.1948 30.11.2006 
ಲಾಲ್‌ಬಾಗ್‌, ಬೆಂಗಳೂರು 

18 ಶ್ರೀ ಎಂ.ಜಿ. ದೇಶಿರಾಜು, ಹಿಸತೋನಿ, ಜಿ.ಪ. 21.11.1948 30.11.2006 ಶಿಸ್ತುಕ್ರಮ ಇದೆ 
ಚಾಮರಾಜನಗರ 

19 | ಶ್ರೀ ಹೆಚ್‌.ಎಸ್‌. ಮಹಾದೇವ, ಸ್ವಪ್ರ, ಸತೋನಿ, 15.6.1948 30.6.2006 
ಬಿ.ಆರ್‌. ಹಿಲ್ಸ್‌, ಚಾಮರಾಜನಗರ 























ನಿವೃತ್ತರಾಗುವ ಅಧಿಕಾರಿಗಳ ಪೈಕಿ ಕ್ರಮಸಂಖ್ಯೆ 1, 3, 4, 12, 13 ಮತ್ತು 18 ಇವರುಗಳು ಶಿಸ್ತುಕ್ರಮದ ವಿಚಾರಣೆಯನ್ನು ಎದುರಿಸುತ್ತಿದ್ದು, 
ಕೆ.ಸಿ.ಎಸ್‌.ಆರ್‌. ನಿಯಮಾವಳಿ ನಿಯಮ 214 ರಡಿಯಲ್ಲಿ ಇಲಾಖಾ ವಿಚಾರಣೆಯನ್ನು ಮುಂದುವರೆಸಲಾಗುವುದು ಎಂಬ ಷರತ್ತಿಗೆ ಒಳಪಟ್ಟು 
ಅನುಮತಿಸಿದೆ ಹಾಗೂ ಈ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಬರಬೇಕಾದ ಬಾಕಿಯನ್ನು ಅವರ ನಿವೃತ್ತ ಉಪದಾನದಲ್ಲಿ ಕಡಿತ ಮಾಡಲು ಕ್ರಮ 
ಕೈಗೊಳ್ಳಬೇಕೆಂದು ತೋಟಗಾರಿಕೆ ನಿರ್ದೇಶಕರಿಗೆ ಸೂಚಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 959 ಎನ್‌. ಮಂಜುಳಗೀತ 
ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 
ಯೋಜನೆ ಹಾಗೂ ಸಾಂಖ್ಯಿಕ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಪಿಡಿ 102 ಎಸ್‌ಎಸ್‌ಎಂ 2005 (ಭಾಗ), ಬೆಂಗಳೂರು, ದಿನಾಂಕ: 20ನೇ ಜುಲೈ 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಪಿಡಿ 102 ಎಸ್‌ಎಸ್‌ಎಂ 2005, ದಿನಾಂಕ: 1.7.2005 ರಲ್ಲಿನ ಕ್ರಮ ಸಂಖ್ಯೆ (0) ರ ಶ್ರೀ ಡಿ.ಇ. 
ಬಸವರಾಜಪ್ಪ, ಮುಖ್ಯ ಯೋಜನಾಧಿಕಾರಿ, ಜಿಲ್ಲಾ ಪಂಚಾಯತ್‌ ದಾವಣಗೆರೆ ಇವರನ್ನು ಮುಖ್ಯ ಯೋಜನಾಧಿಕಾರಿಗಳು, ಜಿಲ್ಲಾ ಪಂಚಾಯತ್‌, 
ಚಾಮರಾಜನಗರ, ಇಲ್ಲಿಗೆ ವರ್ಗಾಯಿಸಿದ್ದ ಆದೇಶವನ್ನು ಮಾರ್ಪಡಿಸಿ ಮುಖ್ಯ ಯೋಜನಾಧಿಕಾರಿಗಳು, ಜಿಲ್ಲಾ ಪಂಚಾಯತ್‌, ದಾವಣಗೆರೆ 
ಹುದ್ದೆಯಲ್ಲಿಯೇ ಮುಂದುವರೆಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 960 ಆರ್‌. ಶಿವಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಯೋಜನೆ ಹಾಗೂ ಸಾಂಖ್ಯಿಕ ಇಲಾಖೆ. 


PERSONNEL AND ADMINISTRATIVE REFORMS SECRETARIAT 
NOTIFICATION 
No: DPAR 97 SPS 2005, Bangalore, dated 30th July 2005 
The orders issued in Notification No. DPAR 97 SPS 2005, dated 20.7.2005 posting Shri Alok 
Mohan, IPS (KN-87) as Deputy Inspector General of Police and Commander, Anti Naxalite Force, Udupi 
stands cancelled and he is continued as Deputy Inspector General of Police, Forest Cell, Bangalore until 
further orders. 
Shri Jayaprakash V. Nayak, IPS (KN-90) is continued as Deputy Inspector General of Police and 
Commissioner, Antil Naxalite Force, Udupi until further orders. 
By Order and in the name of the Governor of Karnataka, 
PR-961 K. Sudhakara Shetty 
Under Secretary to Government, 
DP & AR (Services-l). 
NOTIFICATION 
No: DPAR 348 SAS 2005, Bangalore, dated 30th July 2005 
The Director (Disinvestment) and Ex-Officio Secretary to Government, DDPER, Bangalore is 
placed in additional charge of the post of Principal Secretary to Government, Department of 
Disinvestment and State Public Sector Enterprises Reforms, Bangalore. 
By Order and in the name of the Governor of Karnataka, 
PR-962 K. Sudhakara Shetty 
Under Secretary to Government, 
DP & AR (Services-l). 


ಇ 


೩೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೦೫ ಭಾಗ - ೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 352 ಸಅಸೇ 2004, ಬೆಂಗಳೂರು, ದಿನಾಂಕ: 29ನೇ ಜುಲೈ 2005 
ಕೇಂದ್ರ ಸರ್ಕಾರದ ಜಲಸಂಪನ್ಮೂಲ ಸಚಿವಾಲಯದ ವಿಜ್ಞಾನಿ ಹಾಗೂ ಪ್ರಸ್ತುತ ಕರ್ನಾಟಕ ಸರ್ಕಾರ ಸಚಿವಾಲಯದ ಮಾಹಿತಿ ತಂತ್ರಜ್ಞಾನ 
ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯಲ್ಲಿ ನಿರ್ದೇಶಕರು (ಬರ ನಿಯಂತ್ರಣ ಕೋಶ) ಹುದ್ದೆಯಲ್ಲಿ ನಿಯೋಜನೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಿರುವ 
ಶ್ರೀ ವಿ.ಎಸ್‌. ಪ್ರಕಾಶ್‌ ಇವರನ್ನು ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 352 ಸಅಸೇ 2004, ದಿನಾಂಕ: 8.6.2005 ರನ್ವಯ ದಿನಾಂಕ: 5.1.2005 
ರಿಂದ ಪೂರ್ವಾನ್ಹಯವಾಗಿ ಜಾರಿಗೆ ಬರುವಂತೆ ಸೃಜಿಸಲಾಗಿರುವ ನಿರ್ದೇಶಕರು (ಬರ ನಿಯಂತ್ರಣ ಕೋಶ) ಹುದ್ದೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ 
(ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 16(ಎ)() ರ ಅನ್ವಯ ದಿನಾಂಕ: 5.1.2005 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ 
ಸಾರ್ವಜನಿಕ ಹಿತದೃಷ್ಟಿಯಿಂದ ವಿಲೀನಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 963 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸುಇ (ನೇವೆಗಳು-2). 
ಜಲ ಸಂಪನ್ಮೂಖ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಜಸಂಇ 49 ಎನ್‌ಪಿಸಿ 05, ಬೆಂಗಳೂರು, ದಿನಾಂಕ: 30ನೇ ಜುಲೈ 2005/2ನೇ ಆಗಸ್ಟ್‌ 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 322 ಎಸ್‌ಎಎಸ್‌ 2005(ಭಾ) ದಿನಾಂಕ: 30.6.2005 ರನ್ವಯ ಶ್ರೀ ಭರತ್‌ಲಾಲ್‌ ಮೀನಾ, 
ಭಾ.ಆ.ಸೇ. ರವರನ್ನು ಕಾವೇರಿ ನೀರಾವರಿ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಿಸಿರುವುದರಿಂದ, ಸದರಿಯವರನ್ನು ಕಾವೇರಿ 
ನೀರಾವರಿ ನಿಗಮದ ಮಂಡಳಿಯ ನಿರ್ದೇಶಕರನ್ನಾಗಿ ದಿನಾಂಕ: 1.7.2005 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕಾತಿ 
ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 964 ಎಸ್‌. ಶ್ರೀಧರ್‌ 
ವಿಶೇಷ ಕರ್ತವ್ಯಾಧಿಕಾರಿ (ತಾಂತ್ರಿಕ, ಎಂಎಂಐ-3) (ಪ್ರ), 
ಜಲ ಸಂಪನೂ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 378 ಸೆಅಸೆ 2005, ಬೆಂಗಳೂರು, ದಿನಾಂಕ: 1ನೇ ಆಗಸ್ಟ್‌ 2005 
ಶ್ರೀ ಸಿ.ಆರ್‌. ಚಿಕ್ಕಮಠ, ಐ.ಎ.ಎಸ್‌. ಕೈಗಾರಿಕಾಭಿವೃದ್ಧಿ ಆಯುಕ್ತರು ಮತ್ತು ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, 
ಬೆಂಗಳೂರು ರವರಿಗೆ, ದಿನಾಂಕ: 1.8.2005 ರಿಂದ ದಿನಾಂಕ: 9.9.2005 ರವರೆವಿಗೆ (ಉದಿಸೇ) ಒಟ್ಟು 40 ದಿನಗಳ ಗಳಿಕೆ ರಜೆಯನ್ನು ಮಂಜೂರು 
ಮಾಡಲಾಗಿದೆ. ಹಾಗೂ ರಜೆಯ ಮೊದಲು ದಿನಾಂಕ: 31.7.2005 ಮತ್ತು ರಜೆಯ ಕೊನೆಯಲ್ಲಿ ದಿನಾಂಕ: 10.9.2005 ಹಾಗೂ ದಿನಾಂಕ: 
11.9.2005 ಗಳಂದು ಬರುವ ಸಾರ್ವತ್ರಿಕ ರಜೆಗಳನ್ನು ಉಪಯೋಗಿಸಿಕೊಳ್ಳಲೂ ಸಹ ಅನುಮತಿ ನೀಡಲಾಗಿದೆ. 
ಶ್ರೀ ಸಿ.ಆರ್‌. ಚಿಕ್ಕಮಠ, ಐ.ಎ.ಎಸ್‌. ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಕೈಗಾರಿಕಾಭಿವೃದ್ಧಿ ಆಯುಕ್ತರು ಮತ್ತು ನಿರ್ದೇಶಕರು, 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಬೆಂಗಳೂರು ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 965 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸುಇ (ಸೇವೆಗಳು-1). 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 84 ನಯೋಸೇ 2005, ಬೆಂಗಳೂರು, ದಿನಾಂಕ: 4ನೇ ಆಗಸ್ಟ್‌ 2005 
ಶ್ರೀ ಎಂ.ಎನ್‌. ಕುಮಾರ್‌, ನಗರ ಯೋಜನಾ ಸಹಾಯಕ ನಿರ್ದೇಶಕರು, ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, 
ಚಾಮರಾಜನಗರ, ಇವರನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಕಛೇರಿಯಲ್ಲಿ ಖಾಲಿ ಇರುವ ನಗರ ಯೋಜನಾ ಸಹಾಯಕ 
ನಿರ್ದೇಶಕರ ಹುದ್ದೆಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿಯೋಜನೆಯ ಮೇಲೆ ನೇಮಿಸಿ ವರ್ಗಾಯಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 966 ಟಿ. ರಂಗನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 


ಲ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೦೫ ೩೩೫ 





ವಾರ್ತಾ, ಪ್ರವಾಸೋದ್ಯಮ ಹಾಗೂ ಯುವಜನ ಸೇವಾ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಪ್ರಯು 61 ಪ್ರವಾಇ 2005(ಭಾ), ಬೆಂಗಳೂರು, ದಿನಾಂಕ: 28ನೇ ಜುಲೈ 2005 
ಅರಣ್ಯ, ವಸತಿ ಹಾಗೂ ವಿಹಾರಧಾಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕುಟ್ಟಪ್ಪ ಇವರ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರವು 
ಡಾ: ಸಿ.ಎಸ್‌. ಕೇದಾರ್‌, ಐಎಎಸ್‌, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ವಾರ್ತಾ, ಪ್ರವಾಸೋದ್ಯಮ ಹಾಗೂ ಯುವಜನ ಸೇವಾ ಇಲಾಖೆ 
ಇವರನ್ನು ಅಧ್ಯಕ್ಷರ ಹುದ್ದೆಯಲ್ಲಿ ಮುಂದಿನ ಆದೇಶದವರೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 967 ಎಸ್‌. ನಾರಾಯಣಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ವಾರ್ತಾ, ಪ್ರವಾಸೋದ್ಯಮ ಹಾಗೂ ಯುವಜನ ಸೇವಾ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 379 ಸೆಅಸೆ 2005, ಬೆಂಗಳೂರು, ದಿನಾಂಕ: 5ನೇ ಆಗಸ್ಟ್‌ 2005 
ಶ್ರೀ ಎಂ.ಎಸ್‌. ರವಿಶಂಕರ್‌, ಐ.ಎ.ಎಸ್‌., ಜಿಲ್ಲಾಧಿಕಾರಿ, ಮಂಡ್ಯ ಜಿಲ್ಲೆ, ಮಂಡ್ಯ ರವರಿಗೆ ದಿನಾಂಕ: 16.8.2005 ರಿಂದ 3.9.2005 
ರವರೆವಿಗೆ (ಉದಿಸೇ) ಒಟ್ಟು 19 ದಿನಗಳ ಪರಿವರ್ತಿತ ರಜೆಯನ್ನು ವೈದ್ಯಕೀಯ ಕಾರಣಗಳ ಮೇರೆಗೆ ಮಂಜೂರು ಮಾಡಲಾಗಿದೆ. 
ಶ್ರೀ ಎಂ.ಎಸ್‌. ರವಿಶಂಕರ್‌, ಐ.ಎ.ಎಸ್‌. ರವರ ರಜಾ ಜಿಲ್ಲಾಧಿಕಾರಿ, ಮಂಡ್ಯ ರವರ ಕೇಂದ್ರ ಸ್ಥಾನಿಕ ಸಹಾಯಕ ಇವರನ್ನು 
ಜಿಲ್ಲಾಧಿಕಾರಿ, ಮಂಡ್ಯ ಜಿಲ್ಲೆ ಮಂಡ್ಯ ಈ ಹುದ್ದೆಯ ಸಮವರ್ಶಿತ ಪ್ರಭಾರದಲ್ಲಿಡಲಾಗಿದೆ. 
ಶ್ರೀ ಎಂ.ಎಸ್‌. ರವಿಶಂಕರ್‌, ಐ.ಎ.ಎಸ್‌. ರವರು ರಜೆಯ ಮೇಲೆ ಹೋಗಿರದಿದ್ದರೆ ಜಿಲ್ಲಾಧಿಕಾರಿ, ಮಂಡ್ಯ ಜಿಲ್ಲೆ, ಮಂಡ್ಯ ಈ 
ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 968 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-1). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 517 ಎಂಎಸ್‌ಎಸ್‌ 2005, ಬೆಂಗಳೂರು, ದಿನಾಂಕ: 30ನೇ ಜುಲೈ 2005 
ಡಾ: ಬೆನಿಟಾ ಡೇವಿಡ್‌, ಅಪರ ನಿರ್ದೇಶಕರು (ಸಿಎಂಡಿ), ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, 
ಬೆಂಗಳೂರು, ಇವರನ್ನು ದಿನಾಂಕ: 30.7.2005 (ಅಪರಾಹ್ಪ) ದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆವಿಗೆ ನಿರ್ದೇಶಕರು, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಹುದ್ದೆಯ ಅಧಿಕ ಪ್ರಭಾರದಲ್ಲಿರಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 969 ಎಸ್‌.ಕೆ. ತೆಗ್ಗಿನಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಆಕುಕ 289 ಎಂಎಸ್‌ಎಸ್‌ 2005, ಬೆಂಗಳೂರು, ದಿನಾಂಕ: 29ನೇ ಜುಲೈ 2005 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾ: ಬೆನಿಟಾ ಡೇವಿಡ್‌, ಸಹ ನಿರ್ದೇಶಕರು 
(ಪ್ರಯೋಗಾಲಯ), ಸಾರ್ವಜನಿಕ ಆರೋಗ್ಯ ಸಂಸ್ಥೆ, ಬೆಂಗಳೂರು ಇವರಿಗೆ ಅಪರ ನಿರ್ದೇಶಕರ ವೃಂದಕ್ಕೆ ವೇತನ ಶ್ರೇಣಿ ರೂ. 
12800-320-13440-380-14960-440-16720 ರಲ್ಲಿ ಪದೋನ್ನತಿ ನೀಡಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಅಪರ ನಿರ್ದೇಶಕರು (ಸಿಎಂಡಿ), ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಬೆಂಗಳೂರು ಈ ಹುದ್ದೆಗೆ ನೇಮಿಸಲಾಗಿದೆ. 
ಮೇಲ್ಕಂಡ ಅಧಿಕಾರಿಯು ಸದರಿ ಹುದ್ದೆಗೆ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗಿ ಸರ್ಕಾರವನ್ನೊಳಗೊಂಡಂತೆ ಸಂಬಂಧಪಟ್ಟವರಿಗೆಲ್ಲರಿಗೂ 
ಪ್ರಭಾರ ವರ್ಗಾವಣೆ ಪ್ರಪತ್ರವನ್ನು ಸಲ್ಲಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 970 ಎಸ್‌.ಕೆ. ತೆಗ್ಗಿನಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಆಕುಕ 23 ಎಂಎಂಸಿ 2004, ಬೆಂಗಳೂರು, ದಿನಾಂಕ: 22ನೇ ಜುಲೈ 2005 
ವೈದ್ಯಕೀಯ ಶಿಕ್ಷಣ ಇಲಾಖೆಯ ಬೆಂಗಳೂರು ವೈದ್ಯಕೀಯ ಕಾಲೇಜಿನ ನೇತ್ರ ಚಿಕಿತ್ಸಾ ಶಾಸ್ತ್ರ ಉಪನ್ಯಾಸಕರಾದ ಡಾ: ಬಿ.ಎನ್‌. ಕಲ್ಪನ 
ರವರಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ 32ನೇ ನಿಯಮದಡಿ ನೇತ್ರಚಿಕತ್ಸಾ ಶಾಸ್ತ್ರ ಸಹಾಯಕ 
ಪ್ರಾಧ್ಯಾಪಕ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದ ಮೇಲೆ ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ನೇತ್ರ ಚಿಕಿತ್ಸಾ ಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ ಹುದ್ದೆಯಲ್ಲಿ 
ಡಾ: ಎ.ಆರ್‌. ಪ್ರಭಾ ರವರ ನಿವೃತ್ತಿಯಿಂದ ತೆರವಾದ ಸ್ಥಾನದಲ್ಲಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 971 ಎಸ್‌. ನಾಗರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 


ಲ 


೩೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೫, ೨೦೦೫ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಆಕುಕ 83 ಎಂಎಂಸಿ 2005, ಬೆಂಗಳೂರು, ದಿನಾಂಕ: 22ನೇ ಜುಲೈ 2005 
ವೈದ್ಯಕೀಯ ಶಿಕ್ಷಣ ಇಲಾಖೆಯ ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಶರೀರಕ್ರಿಯಾಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದ ಡಾ: ಎಂ.ಡಿ. 
ರಂಗನಾಥ್‌ ರವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 16,400-20,000 ರೂ.ಗಳ ಎಐಸಿಟಿಇ ವೇತನ ಶ್ರೇಣಿಯಲ್ಲಿ ಶರೀರಕ್ರಿಯಾಶಾಸ್ತ್ರ ಪ್ರಾಧ್ಯಾಪಕ 
ಹುದ್ದೆಯಲ್ಲಿ ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಶರೀರಕ್ರಿಯಾಶಾಸ್ತ್ರ ಪ್ರಾಧ್ಯಾಪಕರ ಹುದ್ದೆಯಲ್ಲಿ ಡಾ: ಎಂ.ಜಿ. 
ಹೇಮಾವತಿ ರವರ ನಿವೃತ್ತಿಯಿಂದ ತೆರವಾದ ಸ್ಥಾನದಲ್ಲಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 972 ಎಸ್‌. ನಾಗರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಮಮಅ/45/ರಾಮಅ/2005, ಬೆಂಗಳೂರು, ದಿನಾಂಕ: 30ನೇ ಜುಲೈ 2005 
ಬಾಲಭವನ ಸೊಸೈಟಿ, ಬೆಂಗಳೂರು ಇದರ ನಿಯಮಾವಳಿ ಮತ್ತು ನಿಬಂಧನೆ ನಿಯಮ 11ರ ಪ್ರಕಾರ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಸರ್ಕಾರವು ಬಾಲಭವನ ಸೊಸೈಟಿ, ಬೆಂಗಳೂರು ಇದರ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ರಂಜಿನಿ ಶ್ರೀಕುಮಾರ್‌, ಭಾ.ಆ.ಸೇ. ಪ್ರಧಾನ 
ಕಾರ್ಯದರ್ಶಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 973 ಆರ್‌.ಎಂ. ಚಂದ್ರಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 
ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 682 ಕೃಉಇ 2003, ಬೆಂಗಳೂರು, ದಿನಾಂಕ: 28ನೇ ಜುಲೈ 2005 
ಕರ್ನಾಟಕ ತೊಗರಿ ಅಭಿವೃದ್ಧಿ ಮಂಡಳಿಯ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಪ್ರಕರಣ 142)(ಎ)() ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಶ್ರೀ ಗಂಗಪ್ಪ, ಜಂಟಿ ಕೃಷಿ ನಿರ್ದೇಶಕರು, ಗುಲ್ಬರ್ಗಾ ಇವರನ್ನು ಶ್ರೀ ಹನುಮಂತಯ್ಯ, ಜಂಟಿ ಕೃಷಿ ನಿರ್ದೇಶಕರು, 
ಗುಲ್ಬರ್ಗಾ ಜಿಲ್ಲೆ ಇವರ ವರ್ಗಾವಣೆಯಿಂದ ತೆರವಾದ ಮಂಡಳಿಯ ಅಧಿಕಾರಿ ನಿರ್ದೇಶಕರ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 974 ವಿ. ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 
HIGH COURT OF KARNATAKA, BANGALORE 
NOTIFICATION 
No: HCE.744/2005, dated 5th August 2005 
Smt. Shylakumari, Section Officer of this office is permitted to retire from service on the afternoon 
of 30.09.2005, on attaining the age of superannuation and she will be relieved of her duties in this office 
on the afternoon of 30.09.2005. 
By Order of Hon'ble the Chief Justice, 
PR-975 A.P. Murari 
Registrar (Judicial). 
ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 45 ಎಲ್‌.ಎ.ಜಿ. 2004, ಬೆಂಗಳೂರು, ದಿನಾಂಕ: 1ನೇ ಆಗಸ್ಟ್‌ 2005 
ಶ್ರೀ ಎಸ್‌. ಕರ್ಣಕುಮಾರ್‌, ವಕೀಲರು ಇವರನ್ನು ಕರ್ನಾಟಕ ಲಾ ಆಫೀಸರ್ಸ್‌ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು 
1977 ರಲ್ಲಿನ ಷರತ್ತು ಮತ್ತು ನಿಬಂಧನೆಗಳಿಗೊಳಪಟ್ಟು ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಈ 
ವಿಷಯದಲ್ಲಿ ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೊ ಅಲ್ಲಿಯವರೆಗೆ ಮೈಸೂರಿನ 2ನೇ ಅಪರ ಜಿಲ್ಲಾ ಸರಕಾರಿ ವಕೀಲರನ್ನಾಗಿ 
ಸರಕಾರ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 976 ಎ.ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), 
ಕಾನೂನು ಇಲಾಖೆ (ಅಡಳಿತ-1). 


